ಭಾಷಾ ಬೋಧನೆ ಎಷಯವನ್ನು ಸಂದರ್ಭದೊಡನೆ ಬೆಸೆಯುವುದು 


ಕಮಲಾ ಭಂಡಾರಿ 


ಇಂದಿನ ಸನ್ನಿವೇಶದಲ್ಲ. ಮಕ್ಷಳು ಭಾಷೆಯ ಬಗೆಗಿನ ತಮ್ಮ 
ತಿಳುವಳಕೆಯನ್ನು ಬೆಳೆಸಿಕೊಳ್ಳುವುದರಲ್ಲ ಸಮಸ್ಯೆಯನ್ನು 
ಎದುರಿಸುತ್ತಿದ್ದಾರೆ ಎನ್ನುವುದು ಸರ್ವೇಸಾಮಾನ್ಯವಾದ 
ಸಂಗತಿಯಾಗಿದೆ ಹಾಗೂ ಬಹಳಷ್ಟು ಶಿಕ್ಷಕರೂ ಆಗಿಂದಾಧ್ಯೆ ಇದನ್ನೇ 
ಹೇಳುತ್ತಿದ್ದಾರೆ. ಭಾಷೆಯನ್ನು ಬೋಧಿಸುವ ಪ್ರಕ್ರಿಯೆಯಲ್ಲ 
ಹಲವಾರು ಹಂತಗಳವೆ ಎನ್ನುವುದನ್ನು ನಾನು ತರಗತಿಯಲ್ಲ 
ಅಧ್ಯಾಪನದ ಬಳಕ ಅರಿತುಕೊಂಡೆ. ಕೃಷ್ಣಕುಮಾರ್‌ ಅವರ "ದಿ 
ಚೈಲ್ಡ್‌ ಲ್ಯಾಂಧ್ಯೇಜ್‌ ಆಂಡ್‌ ದಿ ಟೀಚರ್‌' (The Child's 
Language and The Teacher) ow ಪುಸ್ತಕದಲ್ಲ ಠ ಪ್ರಕ್ರಿಯೆಗಳ 
ಬಧ್ಧೆ ಪುರಾವೆಗಳನ್ನು ಕಾಣಬಹುದು. ಮಕ್ಕಳ ಪರಿಸರದೊಂದಿಗೆ 
ಶಾಲೆಯ ಜ್ಞಾನವೂ ಸಮೀಕರಿಸಬೇಕು ಎನ್ನುವುದನ್ನು ರಾಷ್ಟ್ರೀಯ 
ಪಠ್ಯಕ್ರಮ ಚೌಕಟ್ಟು (National Curriculum Framework- NCF, 
2005) ಸಹ ಸಮರ್ಥಿಸುತ್ತದೆ. ಇದು ಸಾಧ್ಯವಾದಾಗಲಷ್ಟೇ ಅವರ 
ಆಲೋಚನೆಗೆ ಮತ್ತು ವಿವೇಚನಾಶಕ್ತಿಗೆ ಸಾಕಷ್ಟು ಅವಕಾಶಗಳು 
ಒದಗಿದಂತಾಗಿ ಮಕ್ಷಳ ಕಲಕೆ ಆರಂಭವಾಗುತ್ತದೆ. 


ಸಾಧಾರಣವಾಗಿ ಮಕ್ಷಳು 3ನೇ ತರಗತಿಗೆ ಬರುವ ಹೊತ್ತಿಗಾಗಲೇ 
ತಮ್ಮ ಮಾತೃಭಾಷೆಂಶು ಸಮೃದ್ಧ ಜ್ಞಾನವನ್ನು ಅವರು 
ಹೊಂದಿರುತ್ತಾರೆ. ಜೊತೆಗೆ ತಮ್ಮ ಭಾವನೆಗಳ ಅಭಿವ್ಯಕ್ತಿಗೆ ಬೇಕಾದ 
ಪದಗಳು ಹಾಗೂ ವಾಕ್ಯಗಳ ಬಗೆಗಿನ ತಿಳುವಳಕೆಂು 
ಲಭಿಸಿರುತ್ತದೆ. ತಮ್ಮ ಅಗತ್ಯಗಳ ಕುರಿತು, ಚೆನ್ನಾಗಿ ತಿಆದಿರುತ್ತಾರೆ 
ಮತ್ತು ಅದನ್ನು ಮಾತಿನಲ್ಲಂಯೂ ವ್ಯಕ್ತಪಡಿಸಬಲ್ಲರು. ಈ 
ಪದಸಂಪತ್ತನ್ನು ಯಾರೂ ಅವರಿಗೆ ಹೇಳಕೊಡದಿದ್ದರೂ ಮನೆಯ 
ಹಿರಿಯರ ಮನಪೊಲಸುವ ವಿಧಾನಗಳನ್ನು ಚೆನ್ನಾಗಿ ಅರಿತಿರುತ್ತಾರೆ. 
ಮಕ್ಕಳು ತಮ್ಮ ಮನೆಯ ಪರಿಸರ, ಸಂವಾದಗಳು ಹಾಗೂ 
ಅವಕಾಶಗಳನ್ನು ಗಮನಿಸಿ ಎಲ್ಲವನ್ನೂ ಸ್ವತಃ ತಾವೇ ಕಲತಿರುತ್ತಾರೆ. 
ಹಿರಿಯರ ಮುಖ-ಭಾವಗಳನ್ನು ಮೋಡಿಯೇ ಅವರನ್ನು ಯಾವಾಗ 
ಮತ್ತು ಹೇಗೆ ಒಪ್ಪಿಸಬೇಕೆಂಬುದನ್ನು ತಿಆದಿರುತ್ತಾರೆ. ಒಂದು 
ನಿರ್ದಿಷ್ಟ ಸಮಯದಲ್ಲ ಮಾತನಾಡಬೇಕೇ ಬೇಡವೇ ಹಾಗೂ 
೦೫ಖಾವಾಗ ಮಾತನಾಡಿದರೆ ತಮ್ಮು ಮಾತುಗಳನ್ನು 
ಕೇಆಸಿಕೊಳ್ಳುತ್ತಾರೆ ಎಂಬುದನ್ನೂ ತಿಆದಿರುತ್ತಾರೆ. 


ಮನೆಯಲ್ಲ ಮಾತನಾಡಲು ಹಾಗೂ ಪದಗಳು ಮತ್ತು ವಾಕ್ಯಗಳನ್ನು 
ಪುನರಾವರ್ತಿಸಲು ಅವಕಾಶಗಳು ಸಿಗುತ್ತವೆ ಹಾಗೂ ಅಂತಹ 
ಪರಿಸರದಲ್ಲ ಅವರು ಪದಗಳ ಬಳಕೆ, ವಾಕ್ಯಗಳ ರಚನೆ ಹಾಗೂ 
ತಾವೇ ಮಾತನಾಡಲು ಕಲಅಯುತ್ತಾರೆ. ಭಾಷೆಗೆ ತನ್ನದೇ ಆದ 
ನಿಯಮಗಳವೆ ಹಾಗೂ ತನ್ನದೇ ಆದ ಕ್ರಮಗಳನ್ನೂ ಹೊಂದಿದೆ. 
ಮಕ್ಷಳು ಅವುಗಳನ್ನು ಸಮರ್ಥವಾಗಿ ಬಳಸುತ್ತಾರೆ. ಮನೆಯಲ್ತ 
ಸ ಿಧ ಭಾಷಾ ಪರಿಸರವಿದ್ದಲ್ಲ ಅವರು ಮನೆಯ ಭಾಷೆಯನ್ನು 
ಉತ್ತಮವಾಗಿ ಮಾತನಾಡಲು ಹಾಗೂ ಹಿದಲು ಕಲಅಯುತ್ತಾರೆ. 
ಶಾಲೆಯಲ್ಲ ಭಾಷಾ ಕಲಕೆಯ ಸನ್ನಿವೇಶವನ್ನು ನಿರ್ಮಿಸಿದರೆ 
ಹಾಗೂ ಒಂದು ಸಮೃದ್ಧ ಭಾಷಾ ಪರಿಸರವನ್ನು ಒದಗಿಸಿದಲ್ಲ ನಿದುವ 
ಹಾಗೂ ಬರೆಯುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುತ್ತಾರೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


ಎನ್‌ಸಿಎಫ್‌ 2೦೦5ರಲ್ಲ ಸೂಚಿಸಿರುವ ಪ್ರಕಾರ, ಉರುಹೊಡೆದು 
ಕಲಯುವ ಪದ್ಧತಿಗಿಂತ ಮಕ್ಕಳು ಅಗತ್ಯವಾದ ಜ್ಞಾನವನ್ನು 
ಅರ್ಥೈಸಿಕೊಂಡು ಕಅಯುವುದಕ್ಕೆ ಬೇಕಾದ ಹಾಗೆ 1ರಿಂದ 12ನೇ 
ತರಗತಿಯ ಪಠ್ಯಗಳನ್ನು ಅಭವೃಧ್ಧಿಪಡಿಸಲಾಗಿದೆ. ಜೊತೆಯಲ್ಲ 
ಅವರು ತಮ್ಮ ಪುಸ್ತಕದ ಜ್ಞಾನವನ್ನು ಸಮಾಜದ ಸನ್ನಿವೇಶಗಳಗೆ 
ಹೊಂದಿಕೆಯಾಗುವಂತೆ ಬಳಸುತ್ತ ದೇಶ ಕಟ್ಟುವ ಕಾರ್ಯದಲ್ಲಿ 
ಮುಖ್ಯವಾದ ಭೂಮಿಕೆಯನ್ನು ನಿರ್ವಹಿಸಬಹುದು. ಮಕ್ಕಳ ಶಾಲಾ 
ಜೀವನವು ಅವರ ನಿತ್ಯ ಜೀವನದೊಂದಿಗೂ ಸಮೀಕರಿಸುವಂತಿರ- 
ಬೇಕೆಂದು ಎನ್‌ಸಿಎಫ್‌ ೭೦೦5 ಸೂಚಿಸುತ್ತದೆ. ರಾಷ್ಟ್ರೀಯ ಶಿಕ್ಷಣ 
ನಿeತಿಯಲ್ಲ (National Education Policy -NEP, 1986) 
ವಿವರಿಸಿರುವಂತೆ ಮಗು-ಕೇಂದ್ರಿತ ವ್ಯವಸ್ಥೆಯತ್ತ ಸಾಗುವ ದೀರ್ಪ್ಷ 
ಪಯಣದಲ್ಲ ಈ ಸಮೀಕರಣ ಸಹಾಯ ಮಾಡುತ್ತದೆ. ಆನಂತರ 


ಬಂದುದೇ ಕಪ್ಪುಹಲಗೆಯ ಕಾರ್ಯಾಚರಣೆ (Operation 


Blackboard). ಇದರಲ್ಲ ಪ್ರಾಥಮಿಕ ಶಾಲೆಗಳ ಮಕ್ಷಳಗೆ ಶೈಕ್ಷಣಿಕ 
ಸಂಪನ್ಮೂಲಗಳನ್ನು ಒದಗಿಸುವುದು ಹಾಗೂ ಶಿಕ್ಷಕರನ್ನು 
ಸಜ್ಞುಗೊಆಸುವುದು ಇತ್ಯಾದಿಗಳು ಮುಖ್ಯ ಉದ್ದೇಶವಾಗಿತ್ತು. 
ಇದಕಾಗಿ 3 ಅಡಿ ಉದ್ದದ ಕಪ್ಪು ಪಟ್ಟಿಯನ್ನು ಮಕ್ಕಳು ಚಿತ್ರ ಬಡಿಸಲು 
ಹಾಗೂ ತಮ್ಮ ಕೆಲಸವನ್ನು ಮಾಡಲು ಅನುಕೂಲವಾಗುವಂತೆ 
ತರಗತಿ ಕೊಠಡಿಗಳ ಗೋಡೆಯ ಮೇಲೆ ಕಪ್ಪುಹಲಗೆಯಂತೆ 
ನೇತುಹಾಕಲಾಲಯುತು. 


ಭಾಷೆಯನ್ನು ಕಲಸಲು ಶೇ ವಿಧಾನವನ್ನು ನಾನು 1ನೇ 
ತರಗತಿಯಿಂದಲೇ ಅಳವಡಿಸಿಕೊಂಡಿದ್ದೇನೆ. ಮಕ್ಕಳ ಮನೆವಾರ್ತೆ. 
ಅವರ ಪರಿಸರದಿಂದ ಅಥವಾ ಆಯಾ ಸಂದರ್ಭದಲ್ಲ ಬಳಸುವ 
ಸ್ಥಳೀಯ ಪದಗಳನ್ನು ಅಥವಾ ಹಣ್ಣುಗಳು, ಮರಗಳು, ತರಕಾರಿಗಳ 
ಹೆಸರನ್ನು ನಾನು ಆರಿಸಿಕೊಳ್ಳುತ್ತೇನೆ. ಮಕ್ಕಳು ಇವುಗಳೊಂದಿಗೆ 
ಪರಿಚಿತರಾಗಿರುತ್ತಾರೆ. ನಂತರ ಅವುಗಳ ಚಿತ್ರವನ್ನು ಕಪ್ಪುಹಲಗೆಯ 
ಮೇಲೆ ಜಡಿಸುತ್ತೇನೆ. ಮಕ್ಕಳು ಚಿತ್ರವನ್ನು ನೋಡಿ ಗುರುತು ಹಿಡಿದು 
ಅವುಗಳ ಬಗ್ದೆ ಒಂದೆರಡು ವಾಕ್ಯಗಳನ್ನು ಹೇಳುತ್ತಾರೆ. ಮಕ್ಕಳು 
ತಮ್ಮ ಪುಸ್ತಕಗಕಲ್ಲ ಚಿತ್ರಗಳನ್ನು ಬಡಿಸಿ ಅವುಗಳ ಹೆಸರನ್ನು 
ಬರೆಯಲು ಪ್ರಯತ್ನಿಸುತ್ತಾರೆ. ಈ ಪದಗಳು ಮತ್ತೆಮತ್ತೆ 
ಪುನರಾವರ್ತನೆಯಾದಾಗ ಅವರು ಬರೆಯಲು ಕಲಯುತ್ತಾರೆ. 
ನಾನು ಈ ಪ್ರಕ್ರಿಯೆಯನ್ನು ಮುಂದುವರೆಸುತ್ತಲೇ ಇದ್ದಾಗ ಮಕ್ಕಳು 
ಓದಲು ಹಾಗೂ ಚಿತ್ರ ಜಡಿಸಲು ಸಹಜವಾಗಿ ಹೊಂದಿಕೊಳ್ಳ- 
ತೊಡಗುತ್ತಾರೆ. 


ಹೀಗೆಯೇ ಪಯಣ ಸಾಗುತ್ತದೆ ಹಾಗೂ ನಾನು ಕೆಲವೊಮ್ಮೆ 
ಹೆಸರುಗಳಂದ ಮತ್ತೊಮ್ಮೆ ಸಣ್ಣ ಪದ್ಯಗಳಂದ ಆರಂಭಸುತ್ತೇನೆ. 
ಮಕ್ಕಳು ಚಿಕ್ಕ ಹಾಗೂ ಸರಕ ಪದಗಳರುವ ಕವನವನ್ನು ಬೇಗ 
ಕಅಯುತ್ತಾರೆ. ಉದಾಹರಣೆಗೆ ಈ ನಾಲ್ಲು ಸಾಅನ ಪದ್ಯ: 


ಮಜಾ ಆಗಯಾ ಖೇಲ್‌ ಮೇಂ, 
ಭಾಲು ಭಾಗಾ ರೇಲ್‌ ಮೇಂ, 

ಹನ್ಸ್‌ ಕರ್‌ ಬೋಲಾ ಅಚ್ಚಾ ಬಾಬಾ, 
ಮೇಂ ಕರ್‌ ಆವೂಂ ಸೇರ್‌ ಸಪಾಬಾ. 


ಮಕ್ಕಳು ಈ ಪದ್ಯದ ಮೂಲಕ ಪ್ರಾಸ ಪದಗಳನ್ನು ಹೇಳುತ್ತ 
ಸುಲಭವಾಗಿ ನೆನಪಿಟ್ಟುಕೊಳ್ಳುತ್ತಾರೆ. ಈ ರೀತಿಯಲ್ಲ ಸಣ್ಣ ಪದ್ಯಗಳ 
ಮೂಲಕ ಕೇಳುವ, ಮಾತನಾಡುವ ಹಾಗೂ ಚಟುವಟಕೆಗಳನ್ನು 
ಕೈಗೊಳ್ಳುವ ಸಾಮರ್ಥ್ಯವನ್ನು ಬೆಳೆಸಬಹುದು. ನಾನು ಪ್ರಾಣಿಗಳ 
ಹೆಸರನ್ನು ಹೇಳಲು ಕೇಆದಾಗ, ಮಕ್ನಳು ಹಲವಾರು ಸಾಕುಪ್ರಾಣಿಗಳ 
ಹಾಗೂ ಕಾಡುಪ್ರಾಣಿಗಳ ಹೆಸರುಗಳನ್ನು ಹೇಆದರು. ಈ ಪ್ರಾಣಿಗಳ 
ಕುರಿತು ಮಾತನಾಡಿ. ಅವುಗಳಗೆ ಸಂಬಂಧಿಸಿದ ಕೆಲವು 
ಪ್ರಶ್ನೆಗಳನ್ನು ಕೇಆದಾಗ ಒಂದಿಬ್ಬರು ಮಕ್ಕಳನ್ನು ಹೊರತುಪಡಿಸಿ. 
ಉಳದೆಲ್ಲರೂ ಏನೋ ಒಂದನ್ನಾದರೂ ಹೇಆದರು. ಉದಾಹರಣೆಗೆ: 
ಹುಅ ಕಾಡಿನಲ್ಲ ವಾಸಿಸುತ್ತದೆ. ಹಸು ಮನೆಯಲ್ಲ ವಾಸಿಸುತ್ತದೆ. 
ಒಂದು ಪ್ರಾಣಿಯ ಹೆಸರನ್ನು ಹೇಆ ಅದರ ಬಧ್ಧೆ ಏನಾದರೂ 
ಬರೆಯಲು ಹೇಳಆದಾಗ, ಮಕ್ಕಳು ಸಣ್ಣ ವಾಕ್ಯಗಳನ್ನು ಬರೆದರು. 
ಕಾಗುಣಿತಗಳನ್ನು ಬರೆಯುವಾಗ ಕೆಲವು ತಪ್ಪುಗಳನ್ನು ಮಾಡಿದರೂ 
ವಾಮು ಬರೆಯುವುದನ್ನು ತಡೆಯುವುದಿಲ್ಲ. ಏನೇ ಆದರೂ 
ಅವಸರದಲ್ಲ ಬರೆಯುವಾಗ ಮಕ್ಷಳು ತಪ್ಪು ಮಾಡುತ್ತಾರೆ. 


ಇತರ ಚಟುವಟಕೆಗಳು 

ಈ ವಯಸ್ಸಿನಲ್ಲ ಮಕ್ಕಳು ಕುತೂಹಲಗಳಾಗಿರುತ್ತಾರೆ ಹಾಗೂ 
ಕಅಯಲು ಉತ್ಪುಕರಾಗಿರುತ್ತಾರೆ. ಅವರು ನೋಟ್‌ ಮಸ್ತಕದಲ್ಲ 
ಬರೆಯುವುದಕ್ಕೆ ಬದಲಾಗಿ ಬೇರೆ ಕಡೆ ಬರೆಯಲು ಬಯಸುತ್ತಾರೆ. 
ಹಾಗಾಗಿ ನಾನು ಅವರೊಡನೆ ಈ ಮುಂದಿನಂತೆ ಪ್ರಕ್ರಿಯೆಗಳನ್ನು 
ಕೈಗೊಂಡೆನು: 


ಸಂದರ್ಭಕ್ಕೆ ಸಂಬಂಧಿಸಿದ ಸಂವಾದಗಳು 
3ನೇ ತರಗತಿಯ ಮಕ್ಷಳ ಜೊತೆಗಿದ್ದಾಗ ಆದ ಅನುಭವವಿದು. 
ಮೊದಲಗೆ ಅವರ ಬದುಕನ ಸಂದರ್ಭಗಳನ್ನು ಕುರಿತು ಅವರೊಡನೆ 


ಮಾತನಾಡಿದೆ. ತರಗತಿಯಲ್ಲ ಆ ಸಂದರ್ಭಕ್ಕೆ ಸಂಬಂಧಿತ ಕೆಲವು 
ಚಿತ್ರಗಕನ್ನೂ ಜಡಿಸಿದೆ. ಆ ಚಿತ್ರಗಳ ಕುರಿತು ಮಕ್ಕಳೊಡನೆ 
ಚರ್ಚಿಸಿದಾಗ ಅವರು ತಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ 
ಹಂಚಿಕೊಂಡರು. ಮಕ್ಷಳಗೆ ಸುಪರಿಚಿತವಾದ ಸಂದರ್ಭಗಳಗೆ 
ಸಂಬಂಧಿಸಿದಂತೆ ಅಥವಾ ಅವರ ಸುತ್ತಮುತ್ತಲನ ಘಟನೆಗಳ 
ಕುರಿತು ನಾವು ಕೇಆದಾಗ ಅವರು ಮುಕ್ತವಾಗಿ ಮಾತನಾಡುತ್ತಾರೆ 
ಎಂಬುವುದು ಸಂವಾದದ ಸಮಯದಲ್ಲ ಕಂಡುಬಂದಿತು. 


ಪದ್ಯಗಳು ಹಾಗೂ ಕಥೆಗಳು 

ಹಾಗೂ ೭ನೇ ತರಗತಿಯ ಮಕ್ಷಳಗೆ ಸಣ್ಣ ಪದ್ಯಗಳನ್ನು ಕಂಠಪಾಠ 
ಮಾಡಲು ಹೇಳಲಾಲಯುತು. ಮಕ್ಕಳು ಪದ್ಯಗಳನ್ನು ಬಹಳ 
ಇಷ್ಟಪಡುತ್ತಾರೆ ಹಾಗೂ ಬೇಗನೆ ಕಅತು ನೆನಪಿಟ್ಟುಕೊಳ್ಳುತ್ತಾರೆ. ಈ 
ಪದ್ಯಗಳನ್ನು ಗುನುಗುತ್ತಾ ಪುನರಾವರ್ತಿಸುತ್ತಿರುತ್ತಾರೆ. 
ಮುಖ್ಯವಾಗಿ ಪಂಚತಂತ್ರ, ಜನಪದ ಕಥೆಗಳು, ಲಾಲು ಔರ್‌ ಪೀಲು, 
ಗಿಜುಭಾಯ್‌ನ ಕಥೆಗಳು, ಕಜರಿ ಗಾಯ್‌ ಹಾಗೂ ಬರ್ಯಾ 
ಸರಣಿಗಳಂದ ನಾನು ಕೆಲವು ಕತೆಗಳನ್ನು ಆಯ್ದೆ ಮಾಡಿದೆ. ಕತೆ 
ಕೇಳದ ನಂತರ ಮಕ್ಷಳು ಅದೇ ತರಹದ ತಮ್ಮದೇ ಆದ ಕತೆಗಳನ್ನು 
ಹೇಳಲು ಪ್ರಾರಂಭಸುತ್ತಾರೆ ಎಂಬುದನ್ನು ನಾನು ಗಮನಿಸಿದೆ. ಈ 
ಹಂತದಲ್ಪ ಶಿಕ್ಷಕರು ಮಕ್ಷಳನ್ನು ಅರ್ಥಮಾಡಿಕೊಂಡು ಬಹಳ 
ತಾಳ್ಮೆಯಿಂದ ವರ್ತಿಸಬೇಕು. ಕಥೆಗಳ ಬಗ್ಗೆ ಚರ್ಚಿಸಿದ ನಂತರ 
ಮಕ್ಷಳಗೆ ತಮ್ಮ ಅನುಭವದ ಆಧಾರದ ಮೇಲೆ ಚಿತ್ರ ಬಡಿಸಲು 
ಅಥವಾ ಬರೆಯಲು ಪ್ರೋತ್ಸಾಹಿಸಲಾಯುತು. ಈ ರೀತಿಯ 
ಪ್ರೋತ್ಸಾಹದಿಂದ ಮಕ್ಕಳ ಬರವಣಿಗೆಗೆ ಒಳ್ಳೆಯ ಆರಂಭ 
ದೊರಕಿದಂತಾಗುತ್ತದೆ. 


ಚಿತ್ರಗಳು 

ತರಗತಿಯ ಪರಿಸರವನ್ನು ಆಕರ್ಷಕವಾಗಿಸಲು ನಾನು ಹಣ್ಣು 
ಹಾಗೂ ತರಕಾರಿಗಳ ಚತ್ತಗಳನ್ನು ಕಪ್ಪುಹಲಗೆಯ ಮೇಲೆ ಚಿತ್ರಿಸಿ, 
ಆನಂತರ ಅವರಿಗೆ ಬಡಿಸಲು ಹೇಳದೆ. ಅವರು ತಮಗೆ 
ಇಷ್ಟವಾದುದನ್ನೇ ಮೊದಲು ಬಡಿಸುತ್ತಾರೆ. ಈ ಚಟುವಟಕೆಯ 
ಸಹಾಯದಿಂದ ಮಕ್ಕಳು ಪದಗಳನ್ನು ಗುರುತಿಸಲು ಕಆಯುತ್ತಾರೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


ಅವುಗಳ ಬಗ್ದೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸುತ್ತಾರೆ. ಅವರು ತಮ್ಮ ಇಷ್ಲಾನಿಷ್ಠ್ಣಳಳನ್ನು ಹಂಚಿಕೊಳ್ಳುತ್ತಾರೆ. ಚಿತ್ರಗಳನ್ನು ಜಡಿಸುವ 
ಅಭ್ಯಾಸದಿಂದ ಮಕ್ಕಳ ಕೈಬರಹ ಹಾಗೂ ಬರವಣಿಗೆಯ ಕೌಶಲಗಳೂ ಹೆಚ್ಚುತ್ತವೆ. 


ಮಕ್ಷಳ ಸಾಹಿತ್ನ 

ನಾಲ್ಡನೆಯ ತ ಮಕ್ಕಳು ಓದಲು ಹಾಗೂ ಬರವಣಿಗೆ ಕಅಯಲು ವಿಶೇಷ ಮಹತ್ವ ಹೊಂದಿರುವ ಮಕ್ಷಳ ಸಾಹಿತ್ಯ. ನನ್ನು ಬೋಧನೆಯಲ್ಲ 
ಇದನ್ನು ವ್ಯಾಪಕವಾಗಿ ಬಳಸಿಕೊಂಡಿದ್ದೇನೆ. ಮಕ್ಷಳಗೆ ಓದುವುದಕ್ಕೆ ಬಹಳಷ್ಟು ಅವಕಾಶಗಳನ್ನು ಕೊಟ್ಟದ್ದೇನೆ. ಬರಾ ಸರಣಿಯ ಪಮಸ್ಟಕಗಳು 
ಮಕ್ಕಕ ಹಂತಕ್ಕೆ ಹೊಂದಿಕೆಯಾಗುತ್ತಿದ್ದು. ಅವರ ಕಲಕೆಗೆ ಇದರಿಂದ ಸಹಾಯವಾಗುತ್ತದೆ. ನನ್ನ ಶಾಲೆಯ 3ನೇ ತರಗತಿಯ ಮಕ್ಕಳೇ ಇದಕ್ಕೆ 
ಪ್ರಷ್ಟ ನಿದರ್ಶನವಾಗಿದ್ದಾರೆ. ಅವರು ಸಣ್ಣ ಕಥೆಗಳರುವ ಬರಾ ಸರಣಿಯ ಹಲವು ಪುಸ್ತಕಗಳನ್ನು ಹಿದುತ್ತಾರೆ. ಇಲ್ಲ ಹೆಸರುಗಳು ಹಾಗೂ ಪದಗಳು 
ಪುನರಾವರ್ತನೆಯಾಗುವುದರಿಂದ ಮಕ್ಕಳು ವೇಗವಾಗಿ ಕಅಯುತ್ತಾರೆ. 


ಕಥೆಯ ರಚನೆ 


ಕಥೆಯನ್ನು ರಚಸುವ 


ಕ್ರಿಯೆಯಲ್ಲ. 
ಹಿದುವಿಕೆಯಿಂದ, ಹಓದಿನಲ್ಲ ಆಸಕ್ತಿ ಉಂಬಾಗುವುದಲ್ಲದೇ 
ಬರವಣಿಗೆಯಲ್ಲೂ ಆಸಕ್ತಿ ಬೆಳೆಯುತ್ತದೆ. ಮಕ್ಷಳು ತಮ್ಮ 
ಓದುವಿಕೆಯಿಂದ ಹಾಗೂ ತಮಗಾದ ಅನುಭವದ ಆಧಾರದ ಮೇಲೆ 
ಹೊಸ ಕಥೆಯನ್ನು ರಚಿಸುತ್ತಾರೆ. ಅವರು ಎರಡನ್ನೂ ಸಮೀಕರಿಸಿ 
ತಮ್ಮದೇ ಆದ ಹೊಸ ಕಥೆಯನ್ನೂ ಕಟ್ಟುತ್ತಾರೆ. 


ಮಕ್ಕಳ ಸಾಹಿತ್ಯದ 
ks 


ಕಳೆದ ಎರಡು ವರ್ಷಗಳಂದ ಮಕ್ಕಳ ಕಠಕೆಯೆಡೆಗಿನ ನನ್ನ 
ಪ್ರಯತ್ನಗಳ ಫಲತಾಂಶವು ಅರ್ಥಪೂರ್ಣ ರೀತಿಯಲ್ಲ ಇಂದು ನನ್ನ 
ಮುಂದಿದೆ ಎಂದು ಹೆಮ್ಮೆಯಿಂದ ಹೇಳಬಯಸುತ್ತೇನೆ. ಮಕ್ಕಳು 
ಒಂದು ವಿಷಯದ ಬಗ್ಗೆ ಸ್ಟಂತ ವಾಕ್ಯಗಳನ್ನು ರಚಿಸಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


ಬರೆಯುವುದಲ್ಲದೆ ಒಂದು ಸ್ವಂತ ಸಣ್ಣ ಕತೆಯನ್ನೂ ಬರೆಯುತ್ತಾರೆ. 
ಇದಲ್ಲದೇ ಪಠ್ಯಪುಸ್ತಕದಲ್ಲ ಕೊಟ್ಟಿರುವ ಅಭ್ಯಾಸಗಳನ್ನೂ ಚೆನ್ನಾಗಿ 
ಮಾಡುತ್ತಾರೆ. ಒಂದು ಕಥೆಯ ಬಗ್ದೆ ಅವರ ಆಲೋಚನೆಗಳನ್ನು 
ಬರೆಯಲು ಹೇಆದಾಗ ಬಹಳಷ್ಟು ಮಕ್ಕಳು ಸೊಗಸಾದ ಕತೆಗಳನ್ನು 
ಬರೆದರು. ಈ ಅಭ್ಯಾಸದ ಇನ್ನೊಂದು ವೈಶಿಷ್ಟ್ಯವೆಂದರೆ ಮಕ್ಕಳು 
ತಮ್ಮನ್ನು ತಾವೇ ಮೌಲ್ಯಮಾಪನ ಮಾಡಿಕೊಳ್ಳುತ್ತಿದ್ದರು. ತಾವೇ 
ಬರೆದ ಕತೆಗಳನ್ನು ಪರಸ್ಪರ ಕೇಳುವಾಗ ನಗುತ್ತ ತಮ್ಮ 
ಅಭಿಪ್ರಾಯಗಳನ್ನೂ ಮುಂದಿಡುತ್ತಿದ್ದರು. 3ನೇ ತರಗತಿಯ 
'ರಿಮ್‌ಮುಮ್‌' ಹೆಸರಿನ ಪಠ್ಯಪುಸ್ತಕದಿಂದ 'ಕಬ್‌ ಆವೂಂ' ಎಂಬ 
ಪಾಠವನ್ನು ಬೋಧಿಸಿದಾಗ ಮಕ್ಕಳು ಹಲವಾರು ಪ್ರಶ್ನೆಗಳನ್ನು 
ಕೇಆದರು. ಬಹಳ ಎಚ್ಚರಿಕೆಯಿಂದ ಆಲೋಚಿಸಿ ಆ ಪಾಠಕ್ಷೆ ಬೇರೆ 
ಶೀರ್ಷಿಕೆಗಳನ್ನು ಸುಲಭವಾಗಿ ಸೂಚಿಸಿದರು. ಎಲ್ಲ ಮಕ್ಷಳೂ 


ಬೇರೆಬೇರೆ ಶೀರ್ಷಿಕೆಗಳನ್ನು ಹೇಆದರು. ಮಕ್ಕಳು ಚುರುಕಾಗಿ 
ಆಲೋಚಿಸುವ ಶಕ್ತಿಯನ್ನು ಹೊಂದಿರುತ್ತಾರೆ. ಒಂದು ಮಗುವು 
ಪಾಠದ ಹೆಸರು "ದುಕಾನ್‌ದಾರ್‌ ಔರ್‌ ಸೇಠ್‌' ಎಂದಿತು, 
ಎರಡನೆಯದು "ಮೂರ್‌ ಸೇಠ್‌' ಇರಬಹುದು ಎಂದಿತು, ಇತರ 
ಮಕ್ಕಳು 'ಜೈಸಿ ಕರ್‌ನಿ ವೈಸಿ ಭರ್‌ನಿ', 'ಜೈಸೆ ಕೊ ತೈಸಾ' ಇರಬಹುದು 
ಎಂದರು. ಪಾಠದ ಉದ್ದೇಶ ಆರ್ಥವಾಯುತೊ ಇಲ್ಲವೋ. ಪಾಠ 
ಹಾಗೂ ಚಟುವಟಕೆಗಳನ್ನು ಬಹಳ ಉತ್ತಮವಾಗಿ ಅಭ್ಯಸಿಸಲು 
ಸಮರ್ಥರಾದರು ಹಾಗೂ ತಮ್ಮ ಅನುಭವವನ್ನು ಕಟ್ಟ 
ಮುಂದುವರೆಯಲು ತಯಾರಾದರು. 


ಭಾಷಾ ಕಅಕೆಯ ಉದ್ದೇಶಗಳು 

ಭಾಷೆ ಎಂಬುದು ಸಂವಹನದ ಮಾಧ್ಯಮವಷ್ಟೇ ಅಲ್ಲ ಅದು 

ಆಲೋಚಿಸಲು, ಅರ್ಥೈಸಲು ಹಾಗೂ ತನ್ನನ್ನು ತಾನು 

ಅಭಿವ್ಯಕ್ತಿಸಲು ಸಹಾಯ ಮಾಡುತ್ತದೆ. ನನ್ನ ಪ್ರಕಾರ ಭಾಷಾ 

ಕಲಕೆಯಿಂದ ಆಗಬೇಕಾದ ಕೆಲವು ಅಂಶಗಳು: 

p ಆಲೋಚನೆಗಳನ್ನು ಹಂಚಿಕೊಳ್ಳುವುದು 

p ಶಾಲಾ ಪರಿಸರವನ್ನು ಆರಾಮದಾಯಕವಾಗಿಸುವುದು 

p ನಮ್ಮದು ಎನ್ನುವ ಭಾವನೆಯನ್ನು ಹಾಗೂ ಕಾಯರ್ಯ- 
ತತ್ವರತೆಯನ್ನು ಬೆಳೆಸುವುದು 

p ಮಾತೃಭಾಷೆಯನ್ನು ಸ್ಥಳೀಯ ಭಾಷೆಯೊಂದಿಗೆ ಸಮೀಕರಿಸಿ 
ಜ್ಞಾನ ವೃದ್ಧಿಸುವುದು 

p ಸ್ವಂತ ಅಭಿವ್ಯಕ್ತಿಗೆ ಅವಕಾಶಗಳನ್ನು ಹುಟ್ಟುಹಾಕುವುದು 

* ಮಕ್ಕಳು ಹೇಳುವುದನ್ನು ಕೇಆಸಿಕೊಳ್ಳುವುದು 

*  ಗ್ರಹಿಕೆಯುಕ್ತ ಓದಿನ ಹವ್ಯಾಸವನ್ನು ಬೆಳೆಸುವುದು 

*  ಸುತ್ತಮುತ್ತಅನ ಪರಿಸರದಲ್ಲ ಕಾಣಸಿಗುವ ಉಲ್ಲೇಖಗಳು 
ಹಾಗೂ ದೃಶ್ಯಗಳ ಆಧಾರದ ಜ್ಞಾನವನ್ನು ಪ್ರೋತ್ಪಾಹಿಸುವುದು 
ಹಾಗೂ ನಿರ್ಣಲಯುಸಲು ಸಮರ್ಥರನ್ನಾಗಿಸುವುದು 


ಪರಾಮರ್ಶನ: 


*  ಶಾಲೆಯಲ್ಪ್ಲ ದೊರಕುವ ಜ್ಞಾನವನ್ನು ಹೊರಗಿನ ಜ್ಞಾನದೊಂದಿಗೆ 
ಸಮೀಕರಿಸಿ ಬೋಧಿಸುವುದು 

* ಒಬ್ಬರ ಅನುಭವವನ್ನು ಕವನ ಹಾಗೂ ಕತೆಯೊಂದಿಗೆ 
ಸಂಬಂಧ ಕಲ್ತಸಿಕೊಳ್ಳಲು ಸಮರ್ಥರಾಗುವುದು 

* ಒಬ್ಬರ ಆಲೋಚನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಲು ಹಾಗೂ 
ಆ ಕತೆಯನ್ನು ಒಬ್ಬರ ಪರಿಸರ ಮತ್ತು ಅನುಭವದೊಂದಿಗೆ 
ಸಂಬಂಧಿಸಲು ಸಮರ್ಥರಾಗುವುದು 

* ಭಾಷಾವಿಜ್ಞಾನದ ಕೌಶಲಗಳನ್ನು ಬೆಳೆಸುವುದು 

. ಸ್ವ-ಕಲಕೆ ಹಾಗೂ ಸ್ವ-ಬರವಣಿಗೆಯ ಅಭ್ಯಾಸವನ್ನು 
ಪೋಷಿಸುವುದು 

p ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದು 

*  ವಸ್ತುವಿಷಯವನ್ನು ಅರ್ಥೈಸಿಕೊಂಡು ಚೆನ್ನಾಗಿ ಬರೆಯುವುದು 

. ಸದಭರುಚಿಯನ್ನು, ಕಲ್ಪನಾಶಕ್ತಿ ಹಾಗೂ ಸೃಜನಶೀಲತೆಯನ್ನು 
ಬೆಳೆಸಿಕೊಳ್ಳುವುದು 


ಮಕ್ನಳು ಶೇಗಾಗಲೇ ಹೊಂದಿರುವ ಜ್ಞಾನವನ್ನು ಇನ್ನಷ್ಟು 
ವೃದ್ಧಿಸುವುದೇ ಶಿಕ್ಷಕಿಂಯಾದ ನನ್ನ ಕರ್ತವ್ಯ. ಭಾಷಾ 
ಸಮೃದ್ಧತೆಯನ್ನು ಶ್ರೀಮಂತಗೊಳಸಲು, ವಿವೇಚನಾ ಶಕ್ತಿಯನ್ನು 
ಬೆಕೆಸಲು, ಅಭಿವ್ಯಕ್ತಿಸಲು. ವಿಶ್ಲೇಷಿಸಲು, ಕಲ್ಪನಾಶಕ್ತಿಯನ್ನು 
ಬೆಳೆಸಲು ನಾನು ನಿರಂತರವಾಗಿ ನನ್ನನ್ನು ಹಾಗೂ ನನ್ನು 
ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲೇಬೇಕು. ಮಗುವಿನ ಬೆಳವಣಿಗೆಯಲ್ಲ 
ಶಿಕ್ಷಕಿಯ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಆದರೆ ಇದರೊಂದಿಗೆ 
ಪೋಷಕರ ಬೆಂಬಲವೂ ಅಷ್ಟೇ ಅವಶ್ಯಕವಾಗಿರುತ್ತದೆ. 


ಕುಮಾರ ಕೃಷ್ಣ. "ದ ಚೈಲ್ಲ್‌ ಲ್ಯಾಂದ್ಲೇಜ್‌ ಆಂಡ್‌ ದಿ ಟೀಚರ್‌”, ನ್ಯಾಷನಲ್‌ ಬುಕ್‌ ಟ್ರಸ್ಟ್‌. ದೆಹಲ. 


ಎನ್‌ಸಿಇಆರ್‌ಟ. ರಿಮ್‌ಮುಮ್‌, 3ನೇ ತರಗತಿ. 


ಕಮಲಾ ಭಂಡಾರಿ ಕಳೆದ ೭6 ವರ್ಷಗಳಂ೦ದ ಅಧ್ಯಾಪನ ವೃತ್ತಿಯಲ್ಲದ್ದಾರೆ. ಬತಿಮಾದಲ್ಲರುವ ಆಚಾರ್ಯ ನರೇಂದ್ರ ದೇವ್‌ ಎ೦ಬ ಖಾಸಗಿ 
ಶಾಲೆಯಲ್ಲ ಅವರು ಸುಮಾರು ಹನ್ನೊಂದು ವರ್ಷಗಳ ಕಾಲ ಶಿಕ್ಷಕಿಯಾಗಿದ್ದರು. ಪ್ರಸ್ತುತ. 2೦೦5ರಿಂದ ಸರಸದಿಯಾ ನವೀನ್‌ನಲ್ಲರುವ 
ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲ ಸಹ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದಾರೆ. ರಾಜ್ಯಶಾಸ್ತ್ರದಲ್ಲ ಸ್ನಾತಕೋತ್ತರ ಪದವಿಯನ್ನು ಹೊಂದಿರುವ 
ಅವರು ಬ.ಎಡ್‌ ಹಾಗೂ ಬಟಸಿ ಪದವಿಗಳನ್ನು ಪೂರೈಸಿದ್ದಾರೆ. ಮಕ್ಕಳ ಸಾಹಿತ್ಯ ಹಾಗೂ ಸಾಮಾನ್ಯ ಜ್ಞಾನದ ಪುಸ್ತಕಗಳ ಓದುವಿಕೆ ಅವರ 


ಹವ್ಯಾಸಗಳಲ್ಲೊಂದು. ಅವರನ್ನು bhandarikamla10@ gmail.com 9 ಸಂಪರ್ಕಿಸಬಹುದು. 


ಅನುವಾದ: ವಿನಯ ವಿಠ್ಗಲ್‌ | ಪರಿಶೀಲನೆ: ನಾಗಮಣಿ ಎಸ್‌ ಎನ್‌ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


